ಚಿತ್ರದ ಕಾರ್ಡ್‌ಗಳೊಂದಿಗೆ ಆಟಗಳು 


ಮುನ್ನಿ ಲಾಲ್‌ ಬರ್ಸ 


ಮಗುವಿನ ಆರಂಭಕ ಬೆಳವಣಿಗೆ ಹಾಗೂ ಶಿಕ್ಷಣಕ್ಕೆ ಆಟವು ಒಂದು 
ಮುಖ್ಯ ಭಾಗವಾಗಿದೆ. ನಾನು ಆನೇ ತರಗತಿಯವರೆಗೆ ಪಾಠ 
ಮಾಡುತ್ತಿದ್ದಾಣ ಆಟ ಮತ್ತು ಶಿಕ್ಷಣವನ್ನು ಕುರಿತ ಅನೇಕ 
ಸಾಧ್ಯತೆಗಳನ್ನು ಕಂಡುಕೊಂಡು, ಕ್ರಿಯಾಶೀಲನಾಗಿದ್ದು. 
ಅವುಗಳಂದ ಉಂಬಾಗುವ ಲಾಭಗಳನ್ನು ಅರಿತಿದ್ದೇನೆ. ನನ್ನ 
ತರಗತಿಯಲ್ಲ ಯಾವುದೇ ಚಟುವಟಕೆಗಳು ನಡೆಯದೇ ಇದ್ದ ದಿನ 
ನನಗೆ ಏನನ್ನೋ ಕಳೆದುಕೊಂಡಂತೆ ಅನಿಸುತ್ತದೆ. 
ಯಾವುದಾದರೊಂದು ಪರಿಕಲ್ಪನೆಯನ್ನು ಬೋಧಿಸುವಾಗ 
ಯಾವುದೇ ಚಟುವಟಕೆ ಅಥವಾ ಆಟವನ್ನು ಆಡಲಾಗದಿದ್ದರೆ 
ವಿದ್ಯಾರ್ಥಿಗಳು ಆಲಆಅಸಲು, ಮಾತನಾಡಲು. &ಿದಲು, ಬರೆಯಲು, 
ವಿಚಾರ ಮಾಡಲು ಅಥವಾ ಊಹಿಸಲು ನೆರವಾಗುವ ಸಾಮಾನ್ಯ 
ಪೂರ್ವತಯಾರಿ ಚಟುವಟಕೆ ಅಥವಾ ಆಟದ ಮೂಲಕ ನನ್ನು 
ತರಗತಿಯನ್ನು ಪ್ರಾರಂಭಸುತ್ತೇನೆ. 


ಕಾರ್ಡ್‌ಗಳನ್ನು ಸಿದ್ಧಪಡಿಸುವುದು 


ಒಂದನೇ ತರಗತಿಯಲ್ಲ ಇದ್ದಂತಹ ಇಪ್ಪತ್ತನಾಲ್ಲು ಹೊಸ 
ವಿದ್ಯಾರ್ಥಿಗಳಗೆ ಇಂಗ್ಲಿಷ್‌ ಮಾತನಾಡಲು, ಹಿದಲು ಅಥವಾ 
ಇಂಗ್ಲಿಷ್‌ ವರ್ಣಮಾಲೆಯ ಅಕ್ಷರಗಳನ್ನಾಗಲೀ. ಪದಗಳನ್ನಾಗಲೀ 
ಬರೆಯಲು ಅಥವಾ ಅವುಗಳನ್ನು ಆಧರಿಸಿ ಚಿತ್ರಗಳನ್ನು ಬರೆಯಲು 
ಬರುತ್ತಿರಅಲ್ಲ. ಶಾಲೆ ತರಗತಿಯ ಪದಗಳ ಚಿತ್ರ ಕಾರ್ಡ್‌ಗಳರುವ 
ಬುಟ್ಟಗಳು ಲಭ್ಯವಿದ್ದವು. ಅವರಿಗೆ ಓದುವುದನ್ನು ಹಾಗೂ 
ಮಾತನಾಡುವುದನ್ನು ಪರಿಚಯುಸಲು ನಾನು ಈ ಕಾರ್ಡ್‌ಗಳನ್ನು 
ಪ್ರತಿದಿನವೂ ಬಳಸುತ್ತಿದ್ದೆ. ಮಕ್ತಳಗೆ ಜಬಡುವಿದ್ದಾಗ ಈ ಚಿತ್ರದ 
ಕಾರ್ಡುಗಳನ್ನು &ದಿ ಅರ್ಥಮಾಡಿಕೊಳ್ಳಲು. ಅವುಗಳೊಂದಿಗೆ 
ಆಡಲು ಹೇಳದೆ. ಆದರೆ ತಮ್ಮಷ್ಟಕ್ಕೇ ಇದನ್ನವರು ಮಾಡುವುದು 
ಕಾಣದಿದ್ದಾಗ ವಾನು ಮಧ್ಯ ಪ್ರವೇಶಿಸಬೇಕಾಯುತು. ಆದರೆ, 
ಮಕ್ಷಳು "ಹೋಟೋಗೆಲ್ಲು”, ಮತ್ತು ಕಾರ್ಡ್‌ ಆಟಗಳನ್ನು ಗುಬ್ದಾಗಿ 
ಆಡುತ್ತಿರುವುದನ್ನು. ನಾನು ಅಥವಾ ಇನ್ನಾರೋ ಶಿಕ್ಷಕರು 
ಬರುತ್ತಿದ್ದಂತೆ ಆಟ ನಿಲ್ಲಸುವುದನ್ನು. ಕಾರ್ಡ್‌ಗಳನ್ನು 
ಮುಚ್ಚಿಟ್ಟು ಕೊಳ್ಳುವುದನ್ನು ಗಮನಿಸಿದೆ. 


ನಾನು ಚಿತ್ರಗಳೊಡನೆ, ಚಿತ್ರಾಕ್ಷರಗಳೊಡನೆ, ಅಕ್ಷರಗಳೊಡನೆ. 
ಇಂದ್ಲಿಷ್‌ ಭಾಷೆಯ ಚಿತ್ರಾಕ್ಷರ ಕಾರ್ಡ್‌ಗಳೊಡನೆ ಈ ಆಟಗಳನ್ನು 
ಆಡಲು ನಿರ್ಧರಿಸಿದೆ. ಇದರಿಂದ ಅವರು ಆಟವಾಡುತ್ತಲೇ 
ಕಆಯುವಂತಾಗುತ್ತದೆ ಎಂಬುದು ನನ್ನ ಆಶಯವಾಗಿತ್ತು. 


ನನ್ನ ಅನುಭವಗಳು 


ಇ 
5 
BR 


ಘೇ ಆಟಕ್ಸೆ ಅಗತ್ಯವಿದ್ದ ತಯಾರಿಂಶ ಮುಖ್ಯ ಹಂತಗಳು 
ಕೆಳಗಿನಂತಿದ್ದವು: 


1 ಎರಡನೇ ತರಗತಿಗಾಗಿ ಪ್ರಮುಖ ಪದಗಳ ವಿಷಯವಾರು 
ಪಟ್ಟಿಯನ್ನು ರಚಿಸಿಕೊಳ್ಳುವುದು. 

2. ಪ್ರತಿಯೊಂದು ಪ್ರಮುಖ ಪದಕ್ಕೂ ಚಿತ್ರಾಕ್ಷರ ಕಾರ್ಡ್‌ಗಳನ್ನು 
ರಚಿಸಿಕೊಳ್ಳುವುದು. 

3. ಆಯ್ದೆ ಮಾಡಿದ ಪದಗಳಗೆ ಚಿತ್ರಪದ ಕಾರ್ಡ್‌ಗಳು ಹಾಗೂ 
ಚಿತ್ರಾಕ್ಷರ ಚಾರ್ಟ್‌ಗಳನ್ನು ರಚಿಸಿಕೊಳ್ಳುವುದು 

4. ಪ್ರತಿಯೊಂದು ಪ್ರಮುಖ ಪದದ ಪ್ರತಿ ಅಕ್ಷರದಿಂದ ನಾಲ್ದು 
ಪದಗಳನ್ನು ಆರಿಸಿಕೊಂಡು ಆಯತಾಕಾರದ 5X10cmM ಗಾತ್ರದ 
ಚಿತ್ರದ ಕಾರ್ಡ್‌ಗಳನ್ನು ಮಾಡಿಕೊಳ್ಳುವುದು (ಚಿತ್ರಗಳನ್ನು 
ಅಂಟಸುವುದು ಅಥವಾ ಬರೆಯುವುದು). ಹೀಗೆ ತಯಾರಿಸಿ- 
ಕೊಳ್ಳಬೇಕಾದ ಒಟ್ಟು ಪಟ್ಟಿಗಳ ಸಂಖ್ಯೆ 4X4X26 -416 ಅಗಿತ್ತು. 

5. ಆಯತಾಕಾರದ 5 X10cm ಗಾತ್ರದ ಚಿತ್ರಾಕ್ಷರ ಕಾರ್ಡ್‌ಗಳನ್ನು 
ಅವುಗಳ ಮೇಲೆ ಚಿತ್ರಗಳನ್ನು ಬರೆದು ಅಥವಾ ಅಂಟಸಿ, ಬಳಕ 
ಅವುಗಳ ಮೇಲೆ ಅಕ್ಷರಗಳನ್ನು ಬರೆದು ರಚಿಸಿಕೊಳ್ಳುವುದು. 
ಒಟ್ಟು ತಯಾರಿಸಿಕೊಳ್ಳಬೇಕಾದ ಕಾರ್ಡ್‌ಗಳ ಸಂಖ್ಯೆ 4X4 
X26=416 ಆಗಿತ್ತು. 

6. ಆಯತಾಕಾರದ 5 ೫ 10cm ಗಾತ್ರದ ಚಿತ್ರಪದ ಕಾರ್ಡ್‌ಗಳನ್ನು 
ಅವುಗಳ ಮೇಲೆ ಚಿತ್ರಗಳನ್ನು ಬರೆದು ಅಥವಾ ಅಂಟಸಿ. ಬಳಕ 
ಅವುಗಳ ಮೇಲೆ ಪದಗಳನ್ನು ಬರೆದು ರಚಿಸಿಕೊಳ್ಳುವುದು. ಒಟ್ಟು 
ತಯಾರಿಸಿಕೊಳ್ಳಬೇಕಾದ ಕಾರ್ಡ್‌ಗಳ ಸಂಖ್ಯೆ 4X4X26 =416 
ಆಗಿತ್ತು. 

7. ಆಯತಾಕಾರದ 5X10cm ಗಾತ್ರದ ಪದ ಕಾರ್ಡ್‌ಗಳನ್ನು 
ಅವುಗಳ ಮೇಲೆ ಪದಗಳನ್ನು ಬರೆದು ರಚಿಸಿಕೊಳ್ಳುವುದು. 
(ಒಟ್ಟು ತಯಾರಿಸಿಕೊಳ್ಳಬೇಕಾದ ಕಾರ್ಡ್‌ಗಳ ಸಂಖ್ಯೆ 4X4 
X26=416). 

8. ಆಯತಾಕಾರದ 5X10cm™m ಗಾತ್ರದ ಅಕ್ಷರ-ಶಬ್ಬ 
ಕಾರ್ಡ್‌ಗಳನ್ನು ರಚಿಸಿಕೊಳ್ಳುವುದು. ಒಟ್ಟು ತಯಾರಿಪಿ- 


ಕೊಳ್ಳಬೇಕಾದ ಕಾರ್ಡ್‌ಗಳ ಸಂಖ್ಯೆ 4£4X26 - 416 ಆಗಿತ್ತು. 


ಕೆಳಗಿನ ಕೋಷ್ಟಕದಲ್ಲ ಅಕ್ಷರ A ಯ ಸಂಪೂರ್ಣ ಗಣವನ್ನು ತೋರಿಸಲಾಗಿದೆ 


ಪಟ್ಟಿಗಳ ಒಟ್ಟು 
ಪಟ್ಟಿಯ ವಿಧಗಳು 1 2 3 4 | ಸಳ ಒಟ್ಟು 
ಪಟ್ಟ i ಸಂಖ್ಯೆ 
1 yy) a ಗಹ 
( |) 0 pe Mw” 
ಚಿತ್ರ ಸಾಗು _ 1x4x4=16 
Az A A A 
ಚಿತ್ರಃಅಕ್ಷರ ಕಾರ್ಡ್‌ w 1x4x4=16 
a a a a 
ಪದ-ಚಿತ್ರ ಕಾರ್ಡ್‌ ಚ 2 Ck | ಫೆ” _ 
೨ 4 4 “PN JE | 1x4x4=16 
apple axe ant | aeroplane 
ಪದ ಕಾರ್ಡ್‌ apple axe ant | aeroplane | 1x4x4=16 
ಶಬ್ದವಿರುವ ಅಕ್ಷರ ಕಾರ್ಡ್‌ [Aa | Aa | Aa | Aa®Q |1x4x4-16 


ಹೀಗಾಗಿ. ಪ್ರತಿ ಅಕ್ಷರಕ್ಲೂ ಇಪ್ಪತ್ತು ಕಾರ್ಡ್‌ಗಳರುತ್ತವೆ. ಒಟ್ಟು ಆ೦ "ಕಾರ್ಡ್‌ಎತ್ತಿಕೊಳ್ಳುವ” ಆಟ ಆಡಲಾಯುತು. ಅದಕ್ಕೂ ಮೊದಲು 
ಕಾರ್ಡ್‌ಗಳ ನಾಲ್ಲು ಗಣಗಳದ್ದವು (26 ಅಕ್ಷರಗಳಗೆ 26% 80 = ನಮ್ಮ ನಡುವೆ ಠ ಸಂಭಾಷಣಿ ನಡೆಯಿತು: 


2080 ಕಾರ್ಡುಗಳು). 
"ನೀವು ಆಡಲು ಬಯಸುತ್ತೀರ?” ಎಂದು ನಾನು ಇಂದ್ಲಿಷಿನಲ್ಲ 


ಎರಡು ಆಟಗಕಲ್ಲ ಎಲ್ಲಾ ಕಾರ್ಡ್‌ಗಳನ್ನು ಬಕಸಲಾಲಯುತು. ಕೇಳದೆ. 


ಅಂದರೆ, ಒಟ್ಟು ಹತ್ತು ಗಣಗಳ ಚಿತ್ರಗಳು. ಚಿತ್ರಾಕ್ಷರಗಳು. 
ಚಿತ್ರಪದಗಳು. ಪದಗಳು ಹಾಗೂ ಅಕ್ಷರ-ಶಬ್ದಗಳ ಕಾರ್ಡ್‌ಗಳನ್ನು 
ರಚಿಸಿಕೊಳ್ಳಲಾಯಿತು. ಠ ಗಣದಲ್ಲ ಪ್ರತಿ ಪದ, ಪ್ರತಿ ಅಕ್ಷರ ಹಾಗೂ 
ಪ್ರತಿ ಚಿತ್ರವನ್ನೂ ನಾಲ್ಲು ಬಣ್ಣಗಳ೦ದ (ಕಪ್ಪು. ಕೆಂಪು, ನೀಅ, ಹಸಿರು) 
ತು೦ಬಲಾಗಿತ್ತು. ಪ್ರತಿ ಗಣದ ಕಾರ್ಡ್‌ಗಳ ಖಾಲ ಬದಿಗೂ ಕ್ರಯಾನ್‌ 
ಬಳಸಿ ವಿಭಿನ್ನು ಬಣ್ಣಗಳನ್ನು ತು೦ಬಲಾಗಿತ್ತು. 


ಮಕ್ಕಳು "ಹೌದು... ಹೌದು... ಹೌದು” ಎ೦ದು ಉತ್ತರಿಸಿದರು. 
ನಾನು ಮತ್ತೊಮ್ಮೆ. "ಆಟದಲ್ಲ ಏನಾಗುತ್ತದೆ?”ಎಂದೆ. 


ಅದಕ್ಲೆ ಮಕಳು, "ಮೋಜರುತ್ತದೆ, ನಾವು ಹಿಡುತ್ತೇವೆ. 
ಬಚ್ಚಿಟ್ಟುಕೊಳ್ಳುತ್ತೇವೆ, ಹಡಿಯುತ್ತೇವೆ” ಎಂದರು. 
ಪಲ್ಲ" ಅಕ್ಷರ ಆಅ ನಾನು. “ನಿಮಗೆ ಏಕೆ ಮೋಜೆನಿಸುತ್ತದೆ” ಎ೦ದರೆ, ಅವರು, “ನಾವು 


1ನೇ ದಿನ: ಮಕ್ಕಳಗೆ ಕಾರ್ಡ್‌ಗಳನ್ನು ಪರಿಚಯುಸಲು ಅಕ್ಷರ-ಶಲ್ಲ್ದದ  '*ಸಿಪುದರಿಂದ ಎಂದರು. 


ವಿಷಯವಾಗಿ ಸಂಪರ್ಕ್‌ ಪೌಂಡೇಷನ್‌ ತಯಾರಿಸಿರುವ 
ವಿಡಿಯೋವನ್ನು ತೋರಿಸಲಾಯಿತು. ಈ ವಿಡಿಯೋ ಚಿತ್ರಗಳನ್ನು 
ಚರ್ಚಿಸುವ ಮೂಲಕ ಆರು ಅಕ್ಷರಗಳನ್ನು ಪರಿಚಯುಸಿತಲ್ಲದೆ. 
ಮಕ್ಕಳು "ಇದು ಏನು” ಎಂದು ಕೇಳಲು ತಿಆಸಿಕೊಟ್ಟಿತು. ಇದನ್ನು ಅಗ ಂದುಮಗು, “ಬೇಜಾರಾಗುತ್ತದೆ” ಎಂದಿತು. 

ತರಗತಿಯಲ್ಲ ತಂಡ ಮತ್ತು ಜೋಡಿಗಳ ಚಟುವಟಕೆಯಾಗಿ 

ನಡೆಸಲಾಯುತು. ತರಗತಿಯಲ್ಲ ಮಕ್ಕಳು ಮೂರು ಅಕ್ಷರಗಳರುವ ನಾನು ಉಳದ ಮಕ್ನಳನ್ನು. “ನಿಮಗೆಲ್ಲಾ ಹೇಗೆ ಅನ್ನಿಸುತ್ತದೆ” ಎ೦ದು 
ಹನ್ನೆರಡು ಚಿತ್ರಗಳಗೆ ಬಣ್ಣ ತುಂಬುವ ಮೂಲಕ ಆ ಅಕ್ಷರಗಳನ್ನು ಕೇಳದೆ. 

ಬರೆಯುವುದನ್ನು. ಗುರುತಿಸುವುದನ್ನು ಕಅತರು. ಮನೆಯಲ್ಲ 


ನಾನು, "ಅಂದರೆ, ಯಾರೋ ಒಬ್ಬರು ಸೋಲುತ್ತಾರೆ, ಯಾರೋ 
ಒಬ್ಬರು ಗೆಲ್ಲುತ್ತಾರೆ. ಸೋತವರಿಗೆ ಹೇಗೆ ಅನ್ನಿಸುತ್ತದೆ?”ಎಂದೆ. 


ಉಳದ ಮೂರು ಅಕ್ಷರಗಳ ಹನ್ನೆರಡು ಚಿತ್ರಗಳಗೆ ಬಣ್ಣ ತುಂಬುವಂತೆ ಅದಕ್ಕೆ ಒಂದು ಮಗು, "ಇಲ್ಲ ಟೀಚರ್‌, ಮುಂದಿನ ಸಾರಿ ನಾನು 

ಮಕ್ಕಳಗೆ ಹೇಳಲಾಲಯುತು. ಗೆಲ್ಲುತ್ತೇನೆ”. 

2ನೇ ದಿನ: ಮಾರನೇ ದಿನ ಅವರು ಈ ಅಕ್ಷರಗಳ ಶಬ್ದವನ್ನು ನಾನು ಈ ಸಂಭಾಷಣೆಯನ್ನು ಮುಂದುವರಿಸುತ್ತಾ. “ಅಂದರೆ. 

ಆಡಿಯೋ ಮೂಲಕ ಆಲಸಿದ್ದೇ ಅಲ್ಲದೆ. ಮೊದಲ ದಿನ ಮಾಡಿದ ಕೆಲವೊಮ್ಮೆ ನೀವು ಗೆಲ್ಲುತ್ತೀರಿ. ಕೆಲವೊಮ್ಮೆ ಬೇರೆ ಯಾರಾದರೂ 

ಚಟುವಟಕೆಯನ್ನೇ ಉಳದ ಆರು ಅಕ್ಷರಗಳಗೆ ಮಾಡಿದರು. ಗೆಲ್ಲುತ್ತಾರೆ. ನಾವು ದಿನವೂ ಅಭ್ಯಾಸ ಮಾಡಿ ಪ್ರಾಮಾಣಿಕವಾಗಿ 
ಪ್ರಯತ್ನಿಸಿದರೆ ನಾವು ಗೆಲ್ಲುತ್ತೇವೆ. ಯಾರು ಗೆಲ್ಲುತ್ತಾರೋ ಅವರಿಗೆ 

8ನೇ ದಿನ: mM, ೧,೦,೪, ೮,1 5 ವರ್ಣಗಳ ಕುರಿತಾದ ಅಕ್ಷರ-ಶಬ್ದದ ಖುಷಿಯಾಗುತ್ತದೆ. ಆದರೆ, ಸೋತವರು ಮುಂದಿನ ಸಲ ಇನ್ನೂ 


ಪದ್ಯವನ್ನು ಕೇಳದೆಯೇ ಹಾಡಲು ಹೇಳಲಾಯಿತು ಬಳಕ 


ಚೆನ್ನಾಗಿ ಆಡಲು ತಯಾರಿರಬೇಕು. 


ಅಭನಂದಿಸಬೇಕು” ಎಂದೆ. 


ಗೆಧವರನು 
[a (a1 


ಕೆಲವು ಮಕ್ಷಳು., “ಆದರೆ ಕೆಲವರು ಸೋತವರನ್ನು ಗೇಲ 
ಮಾಡುತ್ತಾರೆ" ಎಂದರು. "ಯಾಕೆ" ಎಂದೆ. ಅದಕ್ಕೆ ಎಲ್ಲರೂ 
ಸುಮ್ಮನಿದ್ದರು. 


ವಾನು, “ಸರಿ! ಸೋತವರು ಮತ್ತೊಮ್ಮೆ ಆಡದಿದ್ದರೆ ಗೆದ್ದವರು 
ಯಾರೊಡನೆ ಆಡಲು ಸಾಧ್ಯ? ಗೆದ್ದವರು ಇದನ್ನು ಯೋಚಸಬೇಕು” 
ಎಂಡೆ. 


"ಯಾರೊಡನೆಯೂ ಆಡಲಾಗುವುದಿಲ್ಲ” ಎಂದರು ಮಕ್ಕಳು. 

"ಆಗ ಗೆದ್ದವನಿಗೆ ಹೇಗನ್ನಿಸುತ್ತದೆ?”ಎಂದು ಕೇಳದೆ. 

"ಅವನಿಗದು ಇಷ್ಟವಾಗುವುದಿಲ್ಲ” ಎಂದರು ಮಕ್ಕಳು. 

"ಹಾಗಾದರೆ. ಗೇಅಮಾಡುವುದು ಸರಿಯೇ" ಎಂದು ಮತ್ತೊಮೆ 
ಕೇಳದೆ. ಇಲ್ಲ” ಎಂದರವರು. 


ಎಲ್ಲಾ ಮಕ್ಷಳನ್ನೂ ಸಂಬೋಧಿಸುತ್ತಾ ನಾನು ಸಂಭಾಷಣೆಯನ್ನು 
ಮುಂದುವರೆಸಿ, "ಸೋತದ್ದಕ್ಲಾಗಿ ಯಾರನ್ನೂ ಗೇಅಮಾಡುವುದು 
ಸರಿಯಲ್ಲ ಎಂಬುದನ್ನು ಮನಸ್ಸಿನಲ್ಲಟ್ಟುಕೊಂಡು ಮಾವೀಗ 
ಆಟವಾಡೋಣ. ಆಡೋಣಪೋ, ಬೇಡವೋ ನೀವೇ ಹೇಳ” ಎಂದೆ. 
ಎಲ್ಲಾ ಮಕ್ಷಳೂ ಒಟ್ಟಿಗೆ, "ನಮಗೆ ಆಡಲು ಇಷ್ಟ... ಆಡಲು ಇಷ್ಟ!” 
ಎಂದರು. 


ಹೆಚ್ಚು-ಕಡಿಮೆ ಎಲ್ಲಾ ಮಕ್ನಳಗೂ ಆಟದ ಮನೋಧರ್ಮ 
ಅರ್ಥವಾಗಿತ್ತು ಎಂದು ನನಗೆ ಭಾಸವಾಲುತು. ನಾನು, "ಸರಿ 
ಹಾಗಾದರೆ, ಇಂದಿನ ಆಟವನ್ನು ಪ್ರಾರಂಭಸೋಣ” ಎಂದೆ. 


ಕಾರ್ಡ್‌ ಎತ್ತಿಕೊಳ್ಳುವ ಆಟ 


ಈ ಆಟದಲ್ಲಿ ಏಳು ಚಿತ್ರ ಕಾರ್ಡ್‌ಗಳದ್ದು. ಅವುಗಳನ್ನು ಎರಡೆರಡು 
ಅಡಿ ಅಂತರದಲ್ಲ ಜೋಡಿಸಿಡಬೇಕು. ಮಕ್ಕಳು ಕಾರ್ಡ್‌ಗಳಗೆ 
ಮುಖಮಾಡಿ ನಿಲ್ಲುತ್ತಾರೆ. ಚಿತ್ರದ ಹೆಸರನ್ನು ಕೂಗುತ್ತಿದ್ದಂತೆಯೇ 
ನೆಲದ ಮೇಲಅರುವ ಆ ಚಿತ್ರದ ಕಾರ್ಡ್‌ನ್ನು ಮುಟ್ಟಬೇಕು. ಯಾರು 
ಮೊದಲು ಮುಟ್ಟುತ್ತಾರೋ ಅವರಿಗೆ ನಿಗದಿತ ಅಂಕಗಳು 
ದೊರೆಯುತ್ತವೆ. ಅಂಕಗಳನ್ನು ಕಪ್ಪು ಹಲಗೆಯ ಮೇಲೆ ಈ ರೀತಿ 


ತೋರಿಸಲಾಗುತ್ತದೆ: (p-ವ್ಯಕ್ತಿ) 


ಆಟವಾಡಿದ ಬಳಕ ಮಕ್ಕಳು ತರಗತಿಯಲ್ಲೇ ಕುಅತು ಚುಕ್ಕೆಗಳನ್ನು 
ಸೇರಿಸುವ ಮೂಲಕ 14 ಚಿತ್ರಗಳನ್ನು ಪೂರ್ಣಗೊಳಸಿ, ಅದಕ್ಕೆ ಬಣ್ಣ 
ತುಂಬದರು. ಉಳದ 14 ಚಿತ್ರಗಳನ್ನು ಮನೆಯಲ್ಲ ಮಾಡಿಕೊಂಡು 


ಬರುವಂತೆ ಹೇಕಲಾಲುತು. ಕೊನೆಗೆ, ಉಳದ ಏಳು ಅಕ್ಷರ- 
ಚಿತ್ರಗಳನ್ನು ಇದೇ ರೀತಿ ಪೂರ್ಣಗೊಳಸಲಾಯುತು. 


4ನೇ ದಿನ: ಆಲಸುವಿಕೆ-ಗ್ರಹಿಸುವಿಕೆಯ ಪ್ರಕ್ರಿಯೆ ಪೂರ್ಣ- 
ಗೊಳ್ಳುತ್ತಿದ್ದಂತೆಯೇ ಮಕ್ಕಳಗೆ ಚಿತ್ರಗಳ ಹೆಸರುಗಳು ಇಂದ್ಲಿಷಿನಲ್ಲ 
ಸರಿಯಾಗಿ ತಿಆದಿದೆಯೇ, ಇಲ್ಲವೇ ಎಂಬುದನ್ನು ದೃಢ - 
ಪಡಿಸಿಕೊಳ್ಳಲು ಬಯಸಿದೆ. ಹೀಗಾಗಿ. ನಾಲ್ಲನೇ ದಿನ ಎಲ್ಲಾ 
ಕಾರ್ಡ್‌ಗಳನ್ನು ಬೆರೆಸಿ ಅವುಗಳಂದ ಯಾವುದಾದರೂ 14 
ಕಾರ್ಡ್‌ಗಳನ್ನು ಆರಿಸಿಕೊಳ್ಳುವಂತೆ ಮಕ್ಕಳಗೆ ಹೇಳದೆ. ಅನಂತರ. 
ಅವರನ್ನು ಐದು ಗುಂಪುಗಳಾಗಿ ವಿಂನಡಿಸಲಾಯುತು. 


ನಾನು ಅವರಿಗೆ ಹೇಗೆ ಆಡಬೇಕೆಂಬ ಸೂಚನೆಗಳನ್ನು ನೀಡಿದೆ. 
ಮೊದಲಗೆ, ಪ್ರತಿಯೊಬ್ಬರೂ ತಮ್ಮ ಘೋಟೋ ಕಾರ್ಡ್‌ನ್ನು 
ಬಚ್ಚಿಟ್ಟು ಕೊಳ್ಳಬೇಕಿತ್ತು. ಬಳಕ, ಒಬ್ಬರ ನಂತರ ಒಬ್ಬರಂತೆ, 
ಸರದಿಯಲ್ಲ, ಪ್ರತಿಯೊಂದು ಮಗುವೂ ಒಂದು ಘೋಟೋವನ್ನು 
ಎತ್ತಿಹಿಡಿದು ಅದರ ಮೇಲೆ ಇಂದ್ಲಿಷಿನಲ್ಲ ಬರೆದಿರುವ ಹೆಸರನ್ನು 
ಗಟ್ಟಿಯಾಗಿ ಓದಿ ಹೇಳ, ಅದನ್ನು ಮಧ್ಯದಲ್ಲಿ ಇಡಬೇಕಿತ್ತು. 
ಮಧ್ಯದಲ್ಲಾಗಲೇ ಇರಿಸಿದ ಫೋಟೋದ ಜೊತೆ ಈ ಘೋಟೋ 


ಹೊಂದಿಕೊಂಡರೆ, ಮಗುವು ಮಧ್ಯದಲ್ಲ ಇರಿಸಿದ ಎಲ್ಲಾ 
ಘೋಟೋಗಳನ್ನೂ ಗೆದ್ದು ಕೊಳ್ಳುತ್ತದೆ. ಖಾರ ಬಳಆಯೂ 
ಘೋಟೋಗಳು ಇಲ್ಲದಿದ್ದರೆ. ಅವರು ಗೆದ್ದವರಿಂದ 


ಘೋಟೋಗಳನ್ನು ನಂತರ ಹಿಂತಿರುಗಿಸುವೆನೆಂದು ಎರವಲು 
ಪಡೆದು ಆಟವನ್ನು ಆಡಬಹುದಾಗಿತ್ತು. ಮಕ್ನಳು ತಾವು "ಫಹೋಟೋ 
ಗೆಲ್ಲು” ಆಟವನ್ನು ಆಡುವುದು ಇದೇ ರೀತಿ ಎಂದು ತಿಳಸುತ್ತಾ. 
ಆಟವಾಡಲು ಸಡಗರ ತೋರಿದರು. ಆಟ ಪ್ರಾರಂಭವಾಗಿ ಮಕ್ಷಳು 
ಖುಷಿಪಟ್ಟರು. ಆಟ ಮುಗಿದ ಬಳಕ. ಜಡುವಿನ ಸಮಯದಲ್ಲಿ 
ಅವರೇನಾದರೂ ಆಟವಾಡಲು ಬಯಸಿದರೆ ಆಡಬಹುದು ಎಂದು 
ತಿಆಸಿದೆ. 


5ನೇ ದಿನ: ನಾವು ಹಿದುವ ಹಾಗೂ ಚಾರ್ಟ್‌ ಮೇಲಅನ ಅಕ್ಷರಗಳನ್ನು 
ಗಟ್ಟಯಾಗಿ ಉಚ್ಚರಿಸುವ ಚಟುವಟಕೆಯನ್ನು ಹಮ್ಮಿಕೊಂಡೆವು. 
ಇದಕಾಗಿ ವಾವು ಪಟ್ಟಗಳ ಖಾಲ ಬದಿಯಲ್ಲನ ಬಣ್ಣದ ಆಧಾರದ 
ಮೇಲೆ ಒಂದಷ್ಟು ಕಾರ್ಡ್‌ಗಳ ಗಣವನ್ನು ತಯಾರಿಸಿಕೊಂಡೆವು. 
ಮಕ್ಷಳಗೆ. ಇಸಪ್ತೀಟು ಎಲೆಗಳನ್ನು ಬಳಸಿ ಆಡಬಹುದಾದ “ಜೋಡಿ 
ಹೊಂದಿಸುವ” ಜನಪ್ರಿಯ ಹೊಸ ಆಟವೊಂದನ್ನು ಸಹ 
ಹೇಳಕೊಡಲಾಯುತು. 


ಕೆಲವು ಮಕ್ಕಳು ಆಡಲು ಉತ್ಸಾಹ ತೋರಿದರು. ಒಂದು ಮಗು, 
"ಇಸ್ಟೀಟು ಆಡುವುದು ಒಳ್ಳೆಯದಲ್ಲ. ಇದನ್ನು ಆಡುವವರನ್ನು 
ಹೊಲೀಸರು ಹಿಡಿದುಕೊಂಡು ಹೋಗುತ್ತಾರೆ” ಎಂದಿತು. ನಾವು 
ಹಣ ಒಡ್ಡಿ ಆಡುತ್ತಿಲ್ಲವೆಂದು ಅವರಿಗೆ ತಿಅಸಿಕೊಟ್ಟೆ. ಓದಲು 


P-1 P-3 P-5 P-7 P-9 P-11 P-13 
Mango Nest Parrot Queen Sun 


ಕಲಯಲಷ್ಟೇ ನಾವು ಈ ಆಟವಾಡುತ್ತಿರುವುದು: ನಮ್ಮ ಚಿತ್ರದ 
ಕಾರ್ಡ್‌ಗಳು ಕಲಅಕಾ ಸಾಧನಗಳೇ ಹೊರತು ಸಾಮಾನ್ಯ ಇಪ್ಪ್ಲೀಟು 
ಎಲೆಗಳಲ್ಲ ಎಂದು ತಿಳಸಿದೆ. ಇದಾದ ಬಳಕ ಮಕ್ಕಳು ಆಡಲು 
ಒಪ್ಪಿದರು. 


6ನೇ ದಿನ: ಮಕ್ಕಳು ೩b ೭ ರೇ &.. ಪದ್ಯವನ್ನು ಹಾಡುತ್ತಾ. 
"ಇನ್ನಿಂಗ್ದ್‌ ಗೆಲ್ಲು"ವ ಆಟವನ್ನು ಚಿತ್ರಾಕ್ಷರ ಕಾರ್ಡುಗಳನ್ನು ಬಳಸಿ 
ಆಡಿದರು. ಇದನ್ನು ಆರು ಗುಂಪುಗಳೊಂದಿಗೆ ಮೂರು ಸದಸ್ಯರ 
ತಂಡಗಳಲ್ಲ ಆಡಬಹುದು. ಪ್ರತಿತಂಡದ ಮಕ್ಕಳು ಒಬ್ಬರ ನಂತರ 
ಮತ್ತೊಬ್ಬರಂತೆ ಸರದಿಯಲ್ಲ ಬಂದು ಕಾರ್ಡ್‌ನ ಹೆಸರು ಹೇಳ 
ಅದನ್ನು ಮಧ್ಯದಲ್ಲ ಇಡಬೇಕು. ಒಂದೇ ಬಗೆಯ ಕಾರ್ಡ್‌ಗಳು 
ಜೊತೆಯಾದ ಕೂಡಲೇ ಅವುಗಳನ್ನು ಹೊಂದಿಸಿದ ತಂಡವು 
"ಇನ್ನಿಂಗ್ಸ್‌ ಗೆದ್ದ” ತಂಡವಾಗುತ್ತದೆ. ಈ ರೀತಿ ಆಟ 
ಮುಂದುವರಿಯುತ್ತದೆ. ಕೊನೆಯಲ್ಲ. ಅನೇಕ ಬಾರಿ ಗೆದ್ದ ತಂಡವು 
ಜಯ ಗಳಸುತ್ತದೆ. 


ಮಕ್ಷಳು, “ಈ ಆಟವೂ "ಫಪೋಟೋ” ಆಟದಂತೆಯೇ ಇದ್ದು, ಬಹಳ 
ಮಜಾ ತಂದಿತು" ಎಂದೂ, "ಚಡುವಿನ ವೇಳೆಯಲ್ಲ ಆಡಲು 
ಬಯಸುತ್ತೇವೆ” ಎಂದೂ ತಿಳಸಿದರು. ಓರ್ವ ಶಿಕ್ಷಕನಾಗಿ ನಾನು. 
ಮಕ್ಕಳು ಆಡಲು ಬಯಸುತ್ತೇವೆ ಎಂದು ಹೇಳಬೇಕೆಂದು 
ಇಚ್ಛಿಸುತ್ತೇನೆ. ಮಕ್ಸಳು ತಮ್ಮಷ್ಟಕ್ಕೆ ಇದನ್ನು ಆಡಲು 
ಪ್ರೇರೇಪಿತರಾಗಿದ್ದಾರೆ ಎಂಬುದನ್ನು ಮನೋಡುವುದು ಸಾಫಲ್ಯದ 
ಭಾವನೆಯನ್ನು ತಂದಿತು. ಇದೊಂದು ಸಾಧನೆಯೇ ಆಗಿತ್ತು! 


ಇದಾದ ಬಳಕ ಚಾರ್ಟ್‌ಪೇಪರ್‌ ಮೇಲನ ಹೆಸರುಗಳನ್ನು 
ಓದುವುದು, ಚಿತ್ರಗಳೊಂದಿಗೆ ಪದಗಳನ್ನು ಹೊಂದಿಸುವುದು. 
ಅಪೂರ್ಣ ಪದಗಳನ್ನು ಪೂರ್ಣಗೊಳಸುವುದು. ಚಿತ್ರಗಳ 
ಸಹಾಯದಿಂದ ಪದದ ಹೆಸರುಗಳನ್ನು ಓದುವುದು ಮತ್ತು 
ಪದಗಳಗೆ ಬಣ್ಣ ತುಂಬುವುದು, ಪದಗಳಲ್ಲ ಬರುವ ಅಕ್ಷರಗಳನ್ನು 
ಒಂದಾದ ಬಳಕ ಒಂದರಂತೆ ಓದುವುದು ಮತ್ತು ಮುಂದಿನ ನಾಲ್ದು 
ದಿನಗಳ "ಫೋಟೋ ಗೆಲ್ಲು” ಹಾಗೂ "ಇನ್ನಿಂಗ್ಲ್‌ ಗೆಲ್ಲು” 
ಆಟಗಳನ್ನು ಪದ ಚಿತ್ರದ ಕಾರ್ಡ್‌ಗಳನ್ನು ಬಳಸಿ ಮಕ್ನಳು 
ತರಗತಿಯಲ್ಲ ಹಾಗೂ ಮನೆಯಲ್ಲ ಆಡಬೇಕಿತ್ತು. 


ಪದದಾಟಗಳು 


ಮುಂದಿನ ಹಂತದಲ್ಲ ಮಕ್ಕಳು ಹಿದುವುದನ್ನು. ಪದಗಳನ್ನು 
ಗುರುತಿಸುವುದನ್ನು ಹಾಗೂ ಬರೆಯುವುದನ್ನು ಅಭ್ಯಾಸ 
ಮಾಡಿದರು. ಕವನವೊಂದನ್ನು ಒಕ್ಕೊರಅನಿಂದ ಹಾಡಿದ ಬಳಕ 
"ನಾನು ಯಾರು” ಆಟವನ್ನು ಆಡಲಾಲಯುತು. ಈ ಆಟದಲ್ಲಿ ಪದದ 
ಕಾರ್ಡ್‌ ಒಂದನ್ನು ಮಗುವಿನ ಬೆನ್ನಿಗೆ ಪಿನ್ನಿನಿಂದ ಲಗತ್ತಿಸ- 
ಲಾಗುತ್ತದೆ. ಮಗುವು ತನ್ನ ಬೆನ್ನಿನ ಮೇಅನ ಕಾರ್ಡ್‌ನ್ನು ನೋಡಲು 
ಆಗುವುದಿಲ್ಲ ಹಾಗೂ ಅದರ ಬಗ್ಗೆ ಅದಕ್ಕೆ ತಿಆಸಿರುವುದೂ ಇಲ್ಲ. 
ಉಳದ ಮಕಳು ಈ ಪದದ ಕಾರ್ಡ್‌ನ್ನು ಓಿದಬಲ್ಲರು. 
ಯಾವುದಾದರೊಂದು ಮಗುವಿಗೆ &ಿದಲು ಕಷ್ಟವಾದರೆ ಆ 
ಮಗುವಿನ ತಂಡದ ಸದಸ್ಯರೊಬ್ಬರು ಬೆನ್ನಿಗೆ ಕಾರ್ಡ್‌ 
ಅಂಟಸಿಕೊಂಡಿರುವ ಮಗುವಿಗೆ ಕೇಳಸದಂತೆ ಪದವನ್ನು 
ಮೆದುವಾಗಿ ತಿಆಸಬಹುದು. ಬಳಕ ಕಾರ್ಡ್‌ ಅಂಟಸಿಕೊಂಡ ಮಗು 
ತನ್ನು ಬೆನ್ನಿಗೆ ಅಂಟಸಿರುವ ಪದವನ್ನು ಊಹಿಸಬೇಕು. ಉಳದ 
ಮಕ್ಕಳನ್ನು ಅದು ಹೌದು” ಅಥವಾ "ಇಲ್ಲ" ಉತ್ತರಗಳನ್ನು ಮಾತ್ರ 
ಪಡೆಯಬಹುದಾದಂತಹ ಪ್ರಶ್ನೆಗಳನ್ನು ಕೇಳಬಹುದು. ಈ 
ಪ್ರಶ್ನೆಗಳಗೆ ದೊರೆಯುವ ಉತ್ತರಗಳಂದ ಪದವನ್ನು ಸರಿಯಾಗಿ 


ಊಹಿಸಿದರೆ ಮಗು ಆಟದಲ್ಲ ಗೆಲ್ಲುತ್ತದೆ. ಪ್ರಾರಂಭದಲ್ಲಿ ಪದವನ್ನು 
ಊಹಿಸುವುದು ಕೊಂಚ ಕಷ್ಟವಾಗಬಹುದು. ಆದರೆ, ಅಭ್ಯಾಸವಾದ 
ಬಳಕ ಮಕ್ಕಳು ಪ್ರಕ್ರಿಯೆ/ವಿನ್ಯಾಸವನ್ನು ಅರ್ಥಮಾಡಿಕೊಳ್ಳುತ್ತಾರೆ. 


ಪದಗಳನ್ನು ಓದುವುದು ಹಾಗೂ ಬರೆಯುವುದನ್ನು ಅಭ್ಯಾಸ 
ಮಾಡುವಾಗ ಮಕ್ಕಳು ಪದಗಳ ಸಂರಚನೆ ಹಾಗೂ ರೂಪಗಳ 
ಪರಿಚಯ ಮಾಡಿಕೊಂಡರು. ಅವರು ಅನೇಕ ಪದಗಳನ್ನು ಓದಲು 
ಹಾಗೂ ಬರೆಯಲು ಪ್ರಾರಂಭ ಮಾಡಿದರು. ಬಳಕ ಮಕ್ಕಳು ಕಥೆ, 
ಕವನಗಳನ್ನು ಆಅಸುವ, ಅವುಗಳಲ್ಲ ಕಣ್ಣಿಗೆ ಬದ್ಧ ಕೆಲವು ಮುಖ್ಯ 
ಪದಗಳನ್ನು ಬರೆಯುವ, ಪದಗಳನ್ನು ಓದುವ. ಪದಗಳಲ್ಲನ 
ಅಕ್ಷರಗಳನ್ನು ಒಂದಾದ ಮೇಲೆ ಒಂದರಂತೆ ಓದುವ, ಪದದ 
ಹೆಸರನ್ನು ಓದಿ ಚತ್ರ ಜಡಿಸುವ, ಚಿತ್ರಗಳಗೆ ಪದಗಳ ಹೆಸರು 
ಬರೆಯುವ ಇವೇ ಮೊದಲಾದ ಚಟುವಟಕೆಗಳಲ್ಲ ತೊಡಗಿದರು. 


ಮುಂದಿನ ಹಂತವು ಅಕ್ಷರ ಹಾಗೂ ಅದರ ಶಬ್ದವನ್ನು 
ಅರ್ಥಮಾಡಿಕೊಳ್ಳುವುದಾಗಿತ್ತು. ಇದಕಾಗಿ ಅವರಿಗೆ ಸಂಪರ್ಕ್‌ 
ಫೌಂಡೇಷನ್‌ನ ವಿಡಿಯೋವನ್ನು ತೋರಿಸಲಾಲುತು. ವಿಡಿಯೋ 
ನೋಡಿ ಮಕ್ಕಳು ಶಬ್ದದ ಪದ್ಯವನ್ನು ಪುನರುಚ್ಛರಿಸಿ, ಹಾಡಿ, 
ಪದಪೊಂದರಲ್ಲ Aಿ B € ಅಥವಾ ಇನ್ನಾವುದೇ ಅಕ್ಷರದ ಶಬ್ದ 
ಹೇಗಿರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಚರ್ಚೆಗಳನ್ನು 
ನಡೆಸಿದರು. ಉದಾಹರಣೆಗೆ, ಸಿ-ಏ,ಔB- ಬಒಲ€C = ಕ ಮತ್ತುಸ. 
ಕೊನೆಗೆ. ಅಕ್ಷರ ಕಾರ್ಡ್‌ಗಳ ಗಣಗಳನ್ನು ಬಳಸಿ ಆಡುವ ಮೂಲಕ 
ಓದುವ, ಬರೆಯುವ ಮೂಲಭೂತ ಹಂತವನ್ನು ತಲುಪಿದರು. 
ಇದನ್ನವರು ಅಕ್ಷರ ಕಾರ್ಡ್‌ಗಳನ್ನು ಸೇರಿಸಿ ಓದುವ ಮೂಲಕ: 
ಆಅಸುವ, ಬರೆಯುವ ಹಾಗೂ ಪ್ರಾಸಪದಗಳನ್ನು ಓದುವ ಮತ್ತು 
ಬರೆಯುವ ಮೂಲಕ ಮಾಡಿದರು. 


ಅಂತಿಮ ಮಾತು: 


ಸುಮಾರು 3೦-35 ಗಂಟಿಗಳ ನನ್ನು ಪ್ರತ್ಯಕ್ಷ-ಪರೋಕ್ಷ ಕಾರ್ಯ 
ಹಾಗೂ ಅಭ್ಯಾಸದ ಕಥೆಯಿದು. ಈಗ ಮಕ್ಷಳು ಅವರಿಗೆ 
ಬಡುವಿದ್ದಾಗಲೆಲ್ಲಾ ಕಾರ್ಡ್‌ ಆಟ ಆಡುತ್ತಿರುತ್ತಾರೆ. ತಮ್ಮ ಬಡುವಿನ 
ಸಮಯವನ್ನು ಕಲಅಯುತ್ತಾ ಅಥ್ಥಪೂರ್ಣವಾಗಿ 
ಬಳಸಿಕೊಳ್ಳುತ್ತಿದ್ದಾರೆ. ಇದರರ್ಥ ಆರಂಭಕ ಶಾಲಾ ದಿನಗಳಲ್ಲ 
ಮಕ್ಕಳು ಓದುವ ಹಾಗೂ ಬರೆಯುವ ನೇರ ಬೋಧನೆಯ 
ವಿಧಾನದಿಂದ ಬೇಸರ ಪಡುವಂತಾಗಬಾರದು ಎಂಬುದು ಕೂಡ 
ಆಗಿದೆ. ಬದಲಗೆ, ಕೆಲವು ಆಟಗಳನ್ನು ಪರಿಚಯುಸಿದರೆ ಕಲಕೆಯು 
ನಲವಿನಿಂದ ಕೂಡಿ. ಹೆಚ್ಚಿನ ಮಕ್ಕಳು ಕಲಅಲಯುವಂತಾಗುತ್ತದೆ. 
ಆಟಗಳ ವಿಧಾನವು ನನ್ನು ಖೋಧನೆ-ಕಲಕೆ ಪ್ರಕ್ರಿಯೆಯಲ್ಲ ಸ್ಪಷ್ಟವಾಗಿ 
ನೆರವು ನೀಡಿದೆ ಎನ್ನಬಹುದು. 


ಈ ಅನುಭವದಿಂದ ನನಗೆ ಆದ ಮುಖ್ಯ ಕಲಕೆಗಳೆಂದರೆ: 


« ಆಟದ ನಿಯಮಗಳನ್ನು. ಸಾಮಾಜಕ ಅನುಭವಗಳನ್ನು ಹಾಗೂ 
ಆಟಕ್ಕೆ ಸಂಬಂಧಿಸಿದ ನಂಬುಗೆಗಳನ್ನು ಚರ್ಚಿಸುವುದು 
ಅಗತ್ಯವಾಗುತ್ತದೆ: ಇಲ್ಲವಾದಲ್ಲಿ, ಎಲ್ಲ ಮಕ್ನಳನ್ನು ಆಟದಲ್ಲಿ 
ತೊಡಗಿಸುವುದು ಕಷ್ಟಸಾಧ್ಯವಾಗುತ್ತದೆ. 


*  ಆಟಗಳಲ್ಲ ಹೊಸತನವಿರಬೇಕು. ಹೊಸ ಕಾರ್ಡ್‌ಗಳ ಅಥವಾ 
ಹೊಸ ಆಟಪೊಂದರ ಮೂಲಕ ನಾನು ಈ ಹೊಸತನವನ್ನು 
ತರಲು ಪ್ರಯತ್ನಿಸಿದೆ. 


A 


* ಮಕ್ಕಳು ಕಅಯಬೇಕು ಎಂಬ ವಿಚಾರದಲ್ಲಿ ನಾವು ಕಟ್ಟುನಿಬ್ದಾಗಿ ಬಯಸಿದಷ್ಟು ಸಲವೂ ಅವರಿಗೆ ಅದನ್ನು ಹೇಳುತ್ತಾ. ಮತ್ತೊಮ್ಮೆ 
ಇರಕೂಡದು; ಇಲ್ಲವಾದಲ್ಲ, ಆಟಗಳು ಕೂಡ ಬೇಸರ ಪ್ರಯತ್ನಿಸುವಂತೆ ಹೇಳುತ್ತೇನೆ. ಮಕ್ಕಳು ಕಲೆತು ಆಡುವಾಗ 
ತರಿಸುವಂತಾಗುತ್ತದೆ. ಉದಾಹರಣೆಗೆ, ಮಕ್ಕಳಗೆ ಯಾವುದೋ ಪರಸ್ಪರ ಕಅಯುತ್ತಾರೆ ಎಂಬುದು ಸಹ ನನ್ನ ನಂಜಕೆಯಾಗಿದೆ. 
ಒಂದು ಕಾರ್ಡ್‌ನ್ನು ಹೆಸರಿಸಲು ಆಗದಿದ್ದರೆ. ಅವರು 


ಮುನ್ಷಿ ಲಾಲ್‌ ಬರ್ಸೆ ಅವರು ಛತ್ತೀಸ್‌ಗಢ ರಾಜ್ಯದ ಧಮ್‌ತರಿಯಲ್ಲನ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ 2೦1೭ ರಿಂದ 
ಶಿಕ್ಷಕರಾಗಿದ್ದಾರೆ. ಇವರು ಹಿಂದಿ ಹಾಗೂ ಸಮಾಜಶಾಸ್ತದಲ್ಲ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಶಿಕ್ಷಕರಾಗಿ ಭಾಷೆ ಹಾಗೂ 
ಗಣಿತ ವಿಷಯಗಳ ಕಲಕೆಯ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಾಥಮಿಕ ತರಗತಿಗಳ ಮಕ್ಷಳೊಂದಿಗೆ 


ಕಾರ್ಯನಿರ್ವಹಿಸುವುದರಲ್ಲ ಇವರು ಆಸಕ್ತಿ ತೋರುತ್ತಾರೆ. ಇವರನ್ನು munshi.barse @azimpremjifoundation.org 
ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ ಚ.ಎಸ್‌. | ಪರಿಶೀಲನೆ: ಲತಾ ಕೆ.ಸಿ. 


[7 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


